Cc ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆಸಂಖ್ಯೆ : 2429 


ಸದಸ್ಯರ ಹೆಸರು - ಡಾ.ಕೆ ಗೋವಿಂದರಾಜ್‌ (ವಿಧಾನ ಸಭೆಯಿಂದ 
; ಚುನಾಯಿತರಾದವರು) 
ಉತ್ತರಿಸುವವರು :  ಮಾನ್ಯಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಮಹಿಳಾ 


ಮತ್ತು ಮಕಳ ಅಭಿವೃದ್ದಿ, ವಿಕಲಚೇತನರ ಮತ್ತು 
ಹಿರಿಯ ನಾಗರೀಕರ ಸಬಲೀಕರಣ ಸಜಿವರು 


ಉತ್ತರಿಸಬೇಕಾದ ದಿನಾಂಕ 22-03-2022 


ಕಳೆದ 3 ವರ್ಷಗಳಲ್ಲಿ, ರಾಜ್ಯದಲ್ಲಿ | ಕಳೆದ ಮೂರು ವರ್ಷಗಳಲ್ಲಿ, ರಾಜ್ಯದಲ್ಲಿ ನಡೆದಿರುವ 
ನಡೆದಿರುವ ಬಾಲ್ಯ ವಿವಾಹಗಳು | ಬಾಲ್ಯ ವಿವಾಹಗಳ ವರ್ಷವಾರು, ಜಿಲ್ಲಾವಾರು 
ಎಷ್ಟು; (ವರ್ಷವಾರು, ಜಿಲ್ಲಾವಾರು | ಮಾಹಿತಿಯನು ಅನುಬಂಧ-1ರಲ್ಲಿ ಒದಗಿಸಿದೆ. 

ಮಾಹಿತಿ ಒದಗಿಸುವುದು) . 


National Crime Records Bureau Ministry of Home 
Aftairs ರವರ Crime In India 2020 ವರದಿ ಅನುಸಾರ 
ಬಾಲ್ಯ ವಿವಾಹ ವರದಿಯಾದ ಪ್ರಕರಣಗಳು 184 ಇರುತ್ತದೆ. 
ಉಳಿದ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ 
ಪ್ರಕರಣಗಳು ಹೆಚ್ಚು ವರದಿಯಾಗಿರುತ್ತದೆ. 


ಬಾಲ್ಯ ವಿವಾಹಕ್ಕೆ ಪ್ರಮುಖ ಕಾರಣಗಳು ಬಡತನ, ಅಜ್ನಾನ, 
ಮೂಡನಂಬಿಕೆ. ಅರಿವಿನ ಕೊರತೆ, ಅನಕ್ಷರತೆ, ಕಾನೂನು 
ತಿಳುವಳಿಕೆ ಇಲದಿರುವುದು, ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ 
ನಿರ್ಲಫ್ಮ್ಯೈ; ಹೆಣ್ಣು ಮಕ್ಕಳು ಜವಾಬ್ದಾರಿ ಎನ್ನುವ 
ಮನೋಭಾವ, ವೃದ್ದರ ಹಾಗೂ ಅನಾರೋಗ್ಯದ ಹಿರಿಯರ 
ಆಸೆ. 


ಈ ಪಡುಗಿನ ನಿವಾರಣೆಗೆ ಸರ್ಕಾರವು ತೆಗೆದುಕೊಂಡಿರುವ 
ಪರಿಹಾರ ಕ್ರಮಗಳು ಕೆಳಕಂಡಂತೆ ಇರುತ್ತದೆ. 


ಅರಿವು ಮೂಡಿಸುವ ಕಾರ್ಯಕ್ರಮಗಳು: 

> NFHS ಸರ್ವೆ ಪ್ರಕಾರ ಬಾಲ್ಯವಿವಾಹ ಹೆಚ್ಚಾಗಿರುವ 
9 ಜಿಲ್ಲೆಗಳಲ್ಲಿ ಹಾಗೂ ಉಳಿದ 17 ಜಿಲ್ಲೆಗಳಲ್ಲಿಯೂ 
ಸಹ ಒಂದು ತಿಂಗಳವರೆಗೆ ಬಾಲ್ಯವಿವಾಹ ನಿಪೇಧ 
ಕಾಯ್ದೆಯ ಕುರಿತು 971 ಬಸ್‌ ಬ್ರಾಲಿಡಿಲಗ್‌ 
ಮಾಡುವ ಮೂಲಕ ಅರಿವು ಮೂಡಿಸಲಾಗಿದೆ. 


ಬಾಲ್ಯ ವಿವಾಹಗಳಲ್ಲಿ ಕರ್ನಾಟಕ 
ದೇಶದಲ್ಲೇ ಮೊದಲ 
ಸ್ಥಾನದಲ್ಲಿದ್ದ ಕುಖ್ಯಾತಿಗಳಿಸಿದೆ 
ಎಂದು ವರದಿಯಾಗಿರುವುದ 
ನಿಜವೆ 


ಹಾಗಿದ್ದಲ್ಲಿ ಈ ಸಾಮಾಜಿಕ 
ಪಿಡುಗಿಗೆ ಕಾರಣಗಳೇಮಃ; 


ಈ ಪಿಡುಗಿನ ವಿವಾರಣೆಗೆ ಸರ್ಕಾರ 
ತೆಗೆದುಕೊಂಡಿರುವ 
ಪರಿಹಾರೋಪಾಯಗಳೇನು? 
(ವಿವರಗಳನ್ನು ಒದಗಿಸುವುದು) 


> ಬಾಲ್ಯವಿವಾಹ ವಿಪೇಧದ ಬಗ್ಗೆ ರಾಜ್ಯಾದ್ಯಂತ 
ಆಂದೋಲನದ ರೂಪದಲ್ಲಿ “ಬಾಲ್ಯವಿವಾಹ 
ನಿಷೇಧ ಅಭಿಯಾನ” ಎಂಬ ವಿಶೇಷ 
ಕಾರ್ಯಕ್ರಮವನ್ನು ಹಮಿಹೊಳಲಾಗಿದೆ. ವಾರ್ತಾ 
ಮತ್ತು ಸಂಪರ್ಕ ಇಲಾಖೆಯ ಸಹಯೋಗದೊಂದಿಗೆ 
“ವಿಡಿಯೋ ಆನ್‌ ವಿಲ್ಸ್‌" ವಾಹನಗಳ ಮೂಲಕ 
788 ಹೋಬಳಿಗಳಲ್ಲಿ 3000 ಪ್ರದರ್ಶನಗಳನ್ನು 
ಮತ್ತು 7 ಬಿಬಿಎಂಪಿ, ವಲಯಗಳಲ್ಲಿ 350 
ಪ್ರದರ್ಶನಗಳನ್ನು ಏರ್ಪಡಿಸುವ ಮೂಲಕ ವ್ಯಾಪಕ 
ಪ್ರಚಾರ ನೀಡಿ ಅರಿವು ಮೂಡಿಸಲು 
ಕಮವಹಿಸಲಾಗಿದೆ. 


ಸೆಂ: ಮಮಇ?75 ಮಮಲಅ 2022 


ಇದಲ್ಲದೆ ಮಾನವ ಸರಪಳಿ ನಿರ್ಮಾಣ, 'ಸಹಿ 


ಬಾಲ್ಯವಿವಾಹ ನಿಷೇಧ ಕಾಯ್ದೆ-2006ರ ಅನುಷ್ಯ್ಮೂನೆ 
> ಬಾಲ್ಯವಿವಾಹ ನಿಪೇಧ ಕಾಯ್ಕೆ-2006ನ್ನು 


ಇತರೆ ಕ್ರಮಗಳು: 
» 29,000 ಕ್ರಮಬದ್ದ ಕಾರ್ಯವಿಧಾನ (ಎಸ್‌.ಓ.ಪಿ) 


>» ಬಾಗಲಕೋಟಿ ಜಿಲ್ಲಾ ಪಂಚಾಯತ್‌ ಹಾಗೂ 


ಕ್ಯಾಂಪೇನ್‌, ಪ್ರತಿಜ್ಞಾ ಸ್ಮೀಕಾರದ ಮೂಲಕ 
ಸಾರ್ವಜನಿಕರ ಜವಾಬ್ದಾರಿಗಳ ಬಗ್ಗೆ ಜಾಗೃತಿ 
ಮೂಡಿಸಲು ಕ್ರಮವಹಿಸಲಾಗಿದೆ. 

ದಿನಾ೦ಕ:07-03-2022 ರಿಂದ ಶೋಷಣೆ ಮುಕ್ತ' 
ಸಮಾಜ ನಮ್ಮ ಕರ್ತವ್ಯ ವೇನು? ಕುರಿತು 
ದೂರದರ್ಶನದಲ್ಲಿ ಒಂದು ವಾರದ ಸರಣಿ 
ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 

ಆಕಾಶವಾಣಿಯಲ್ಲಿ ಒಂದು ತಿಂಗಳವರೆಗೆ ರೇಡಿಯೋ 
ಜಿಂಗಲ್ಸ್‌ ಮೂಲಕ ಬಾಲ್ಯವಿವಾಹ ನಿಷೇಧ ಕುರಿತು 
ಅರಿವು ಮೂಡಿಸುವ ಕಾರ್ಯಕ್ರಮವನ್ನು 
ಹೆಯ್ಲಿಕೊಳ್ಳೆಲು ಉದ್ದೇಶಿಸಲಾಗಿದೆ. 


ಬಲಪಡಿಸಲು ಕರ್ನಾಟಿಕ ರಾಜ್ಯವು ಕಾಯ್ಕೆಗೆ 
ತಿದ್ದುಪಡಿಯನ್ನು. ತಂದಿದ್ದು, ಬಾಲ್ಯವಿವಾಹ 
ನಿಪೇಧ (ಕರ್ನಾಟಕ ತಿದ್ದುಪಡಿ) 'ಅಧಿನಿಯಮ- 
2016ರನ್ನು ದಿ:03.03.2018ರಿಂದ ಜಾರಿಗೆ 
ತಂದಿರುತ್ತದೆ. ತಿದ್ದುಪಡಿ ಕಾಯ್ದೆಯ ಸುಗಮ 
ಅನುಪ್ನಾನಕ್ಕಾಗಿ ಕರ್ನಾಟಕ ನಿಯಮಗಳನ್ನು 
ತಿದ್ದುಪಡಿ" ಮಾಡುವ ಸಲುವಾಗ: ಸಮಿತಿಯನ್ನು 
ರಚಿಸಲಾಗಿದೆ. - 


ಮಾರ್ಗ ಸೂಚಿಗಳನ್ನು ಮುದ್ರಿಸಲು 
ಕ್ರಮವಹಿಸಲಾಗಿದೆ. 


ಎನ್‌.ಐ.ಸಿ ಇವರು ಅಭಿವೃದ್ದಿ ಪಡಿಸಿರುವ 
“ಸುರಕ್ಷಿಣಿ ಫೋರ್ಟಲ್‌”ನ್ನು ರಾಜ್ಯಾದ್ಯಂತ 
ವಿಸ್ತರಿಸಲು ಕ್ರಮವಹಿಸಲಾಗುತ್ತಿದೆ. 


e148 


(e ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂ ವಿಜ್ನಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ನವಾನ ಪನಷತ್ತನ' ಸದಸ್ಥರಾದ ಡಾ. 4 ಗೋವಿಂದರಾಜ್‌ (ವಿಧಾನ ಸಭೆಯಿಂದ] 
ಚುನಾಯಿತರಾದವರು)ಇವರ ಚುಕ್ಕೆ ಗುರುತಿನ ಪುಶ್ನೆಸಂಖ್ಯೆ:303(2429)ರ ಉತ್ತರಕ್ಕೆ ಅಮ ಬಂಧ-1 


ಕಳೆದ ಮೂರು ವರ್ಷದಲ್ಲಿ ರಾಜ್ಯದಲ್ಲಿ ನಡೆದಿರುವ ಬಾಲ್ಕವಿವಾಹಗಳ ವರ್ಷವಾರು, ಜಿಲ್ಲಾವಾರು ಮಾಹಿತಿ 


ಬಾಲ್ಯವಿವಾಹ 
ol a [| ಬರಿಿವಾವ ನಡದ | ಬಾಲ್ಯವಿಧಾನ ನರರ 

| 1 r 2 3 4 [ 5 
I [ಬಾಗಲಕೋಟಿ 2 5 18 
2 ಬೆಂಗಳೂರು!ಗ್ರಾ) 18 0 _ 8 
| 3 ಬೆಂಗಳೂರು (ಮು 4 | 3 9 
| 4 [ಬೆಳಗಾವಿ 7 12 | 18 
| | 13 3 | 12 
12 | 0 3 

1 0 If 1 | 
7 3 1 
2 ] 9 12 
2 5 15 

7 2 4 — 
5 r 4 I 1 
1 IR 1 7 
6 2 0 
2 I 1 3 
5 10 4 
3 | . 0 39 
7 0 0 

5 I 1 2 K 
0 | 1 1 
2 5 8 

1 \ 28 34 | 

a | 7 31 | 
UU [EE 
0 31 20 

2 1 4 18 -1 
r 1 — } 7 
0 ) 
29 ಉತ್ತರ ಕನ್ನಡ 1 | 0 Ty 1 
30 | ಯಾದಗಿರಿ 1 | 0 ” 1 
ಒಟ್ಟು 119 156 296 


